ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 | 


ಬೆಂಗಳೂರು, ಗುರುವಾರ , ಜೂನ್ ೧೬ , ೨೦೧೬ ( ಜೋಷ ೨೬ , ಶಕ ವರ್ಷ ೧೯೩೮) 
Bengaluru, Thursday , June 16, 2016 ( Jyeishta 26, Shaka Varsha 1938) 


ಸಂಚಿಕೆ ೨೪ 
Issue 24 


ಭಾಗ ೪ಎ | 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 6 ಸಿಎನ್ಎಸ್ 2016 ಬೆಂಗಳೂರು, ದಿನಾಂಕ: 02 - 05 - 2016, 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿತ್ರದುರ್ಗ ಜಿಲ್ಲೆ ಸಹಾರ ಅಲ್ಪಸಂಖ್ಯಾತರ ವಿವಿದೋದ್ದೇಶ ಸಹಕಾರ ಸಂಘ ನಿ., ಹೊಸದುರ್ಗ ಇದರ ಆಡಳಿತ ಮಂಡಳಿಗೆ 
ಶ್ರೀ ಜಿ. ಮುಕಬೂಲ್ ಅಹಮದ್ ಬಿನ್ ಎನ್, ಅಬ್ದುಲ್ ಗಫೂರ್ ಸಾಬ್ , ಕಿರಾಣಿ ವರ್ತಕರು, ಹಳೇ ಕೆನರಾ ಬ್ಯಾಂಕ್ ರಸ್ತೆ , ಹೊಸದುರ್ಗ ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
PR.-402 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ.ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 9 ಸಿಎನ್ಎಸ್ 2016 ಬೆಂಗಳೂರು, ದಿನಾಂಕ: 02 - 05 - 2016. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)( 1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ, ಭಾಲ್ಕಿ , ಬೀದರ್ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಶ್ರೀ ಶಿವಶಂಕರ ಬಿನ್ 
ಭೀಮರಾಯ ಪಾಟೀಲ್ , ಕರಡಿಯಾಲ್ ಗ್ರಾಮ , ಭಾಲ್ಕಿ ತಾ ||, ಬೀದರ್ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ 
ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
PR. -403 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 9 ಸಿಎನ್ಎಸ್ 2013/ ಪಿ - 1 ಬೆಂಗಳೂರು, ದಿನಾಂಕ: 02 - 05 -2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಒ 9 ಸಿಎನ್‌ಎಸ್ 2013 / ಪಿ -1 ದಿನಾಂಕ: 30 -09 - 2013ರಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲೂರು ತಾಲ್ಲೂಕು 
ಕೋನಸಾಗರ ಉಣ್ಣೆ ಕೈಮಗ್ಗದ ನೇಕಾರರ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘ ನಿ., ಕೋನಸಾಗರ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ 
ಶ್ರೀ ಎಸ್. ಜಿ. ಈಶ್ವರಪ್ಪ ಬಿನ್ ಸಣ್ಣ ಗುರಪ್ಪ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


( ೧೨೭೩ ) 


೧೨೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೬, ೨೦೧೬ 


ಭಾಗ ೪ಎ 


ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಲೂರು ತಾಲ್ಲೂಕುಕೋನಸಾಗರ ಉಣ್ಣೆ ಕೈಮಗ್ಗದ ನೇಕಾರರ ಉತ್ಪಾದನೆ ಮತ್ತು 
ಮಾರಾಟ ಸಹಕಾರ ಸಂಘ ನಿ., ಕೋನಸಾಗರ ಇದರ ಆಡಳಿತ ಮಂಡಳಿಗೆ ಶ್ರೀ ಮಹೇಶಪ್ಪ ಬಿನ್ ತಿಮ್ಮಪ್ಪ, ಕೋನಸಾಗರ ಗ್ರಾಮ , ಮೊಳಕಾಲ್ಲೂರು ತಾ ||, 
ಚಿತ್ರದುರ್ಗ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
PR -404 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 10 ಸಿಎನ್ಎಸ್ 2016 ಬೆಂಗಳೂರು, ದಿನಾಂಕ : 02 - 05 -2016 . 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ನಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮಂಡ್ಯ ಜಿಲ್ಲೆ & ತಾಲ್ಲೂಕು ಇದರ ಆಡಳಿತ ಮಂಡಳಿಗೆ 
ಶ್ರೀ ರಾಮಕೃಷ್ಣ, ನಲ್ಲಹಳ್ಳಿ ಗ್ರಾಮ , ಕೆರಗೋಡುಹೋಬಳಿ, ಮಂಡ್ಯ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ 
ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
PR.- 405 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ರಾಧಾಕೃಷ್ಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 24 ಸಿಎನ್ಎಸ್ 2016 ಬೆಂಗಳೂರು, ದಿನಾಂಕ: 02 - 05 - 2016 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ 62 ಸಿಎನ್ಎಸ್ 2014 ದಿನಾಂಕ: 13 - 02 - 2014ರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಕೊತ್ತತ್ತಿ 
ಇದರ ಆಡಳಿತ ಮಂಡಳಿಗೆ ಶ್ರೀ ಬಿ. ರವಿ ಬಿನ್ ಬೋರೇಗೌಡ, ಉ || ಗೆಂಡೇಚೌಡಯ್ಯ ಕೊತ್ತತ್ತಿ ಗ್ರಾಮ ಇವರಿಗೆ ಮಾಡಿದ ನಾಮನಿರ್ದೇಶನವನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ ( 4ಬಿ) (1) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಕೊತ್ತತ್ತಿ ಇದರ ಆಡಳಿತ ಮಂಡಳಿಗೆ ಶ್ರೀ ಕೆ. ಎಸ್ . ಬಸವರಾಜ್ 
ಬಿನ್ ಸಿದ್ದೇಗೌಡ, ಕೊತ್ತತ್ತಿ ಗ್ರಾಮ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿದೆ. 
PR.-406 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 


AGRICULTURE SECRETARIAT 

NOTIFICATION 
NO .AGD 5 AFT 2015 BENGALURU , DATED : 03 -05 - 2016 . 


The draft of the following rules further to amend the Karnataka Agricultural Pests and Diseases Rules, 1971, which the 
Government of Karnataka proposes to make in exercise of the power conferred by section 20 of the Karnataka Agricultural Pests and 
Diseases Act, 1968 (Karnataka Act No.1 of 1969) for the information of all persons likely to be affected thereby and notice is hereby 
given that the said draft willbe taken into consideration after fifteen days from the date of its publication in the Official Gazette . 


Any objection or suggestion , which may be received by the State Government from any person with respect to the said draft 
before the expiry of the period specified above will be considered by the State Government. Objections and suggestions may be 
addressed to the Principal Secretary to Government, Department of Agriculture , M . S . buildings , Bengaluru -560001 . 

DRAFT RULES 
1 . Title and commencement:- (1 ) These rules may be called the Karnataka Agricultural Pests and Deseases ( Amendment) 

Rules , 2016. 
(2 ) They shall come into force from the date of their final publication in the Official Gazette . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೬, ೨೦೧೬ 


೧೨೭೫ 


2 . Amendment of rule 5 – In Karnataka Agricultural Pests and Deseases Rules , 1971 , in rule 5 , in sub -rule ( 1), for the words 
“concerned Divisional Joint Director of Agriculture ” the Words “Additional Director of Agriculture, Head Office, Bengaluru ” shall be 
substituted . 
PR -407 

By Order and in the name of the Governor ofKarnataka , 
SC-100 

M .MAHESHWAR RAO 


Secretary to Government, 

Agriculture Department 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 88 ಬೆಂರೂಪ್ರಾ 2016 ಬೆಂಗಳೂರು, ದಿನಾಂಕ: 30 - 04 - 2016, 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ, 1961ರ ಕಲಂ 5 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ತುಮಕೂರು ಜಿಲ್ಲೆ, ತಿಪಟೂರು ಪಟ್ಟಣದ ಪರಿಷ್ಕತ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ಪ್ರದೇಶಗಳ ಹಾಲಿ ಭೂ 
ಉಪಯೋಗಗಳ ನಿರ್ಧರಣಾ ದಿನಾಂಕವನ್ನು 01 - 02 - 2016 ರಿಂದ ಜಾರಿಗೆ ಬರುವಂತೆ ನಿರ್ಧರಿಸಿ ಈ ಮೂಲಕ ಘೋಷಿಸಲಾಗಿದೆ. 
PR.-408 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
SC- 50 

ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 
ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 

ಇ 114 ಎಸ್‌ಡಿಸಿ 2016 ಬೆಂಗಳೂರು, ದಿನಾಂಕ: 07 - 04 - 2016 . 
ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇಲ್ಲಿಗೆ ಈ ಕೆಳಕಂಡಂತೆ ತಿಳಿಸಿರುವವರನ್ನು 
ಅಧಿಕಾರೇತರ ನಿರ್ದೇಶಕರುಗಳನ್ನಾಗಿ ನಾಮ ನಿರ್ದೇಶನ ಮಾಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ 
ಆದೇಶಿಸಿದೆ. 

ಅಭ್ಯರ್ಥಿಯ ವಿವರ 
ಶ್ರೀ , ಜೆ. ಹನುಮಂತಪ್ಪ ಬಿನ್. ಶ್ರೀ .ಜೋಗಯ್ಯ ಬೊಮ್ಮಗಟ್ಟಿ ಗ್ರಾಮ ಮತ್ತು ಅಂಚೆ, ಸಂಡೂರು 

ನಿರ್ದೇಶಕರು 
ತಾಲ್ಲೂಕು, ಬಳ್ಳಾರಿ ಜಿಲ್ಲೆ 

ಶ್ರೀ . ಗೋಪಾಲ ಮಂಜಪ್ಪ ನಾಯ್ಕ ದೊಡ್ಡಬಲಸೆ, ಬೈಲೂರು, ಭಟ್ಕಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ . | ನಿರ್ದೇಶಕರು 
3. | ಶ್ರೀ . ಹೊನ್ನನಾಯ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಗದ್ದೇಮೋಳೆ, ಟಿ. ನರಸೀಪುರ ತಾಲ್ಲೂಕು, 

ನಿರ್ದೇಶಕರು 
ಮೈಸೂರು ಜಿಲ್ಲೆ. 
ಶ್ರೀ . ಆರ್. ಹೆಚ್.ನಾಯಕ್ ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ 

ನಿರ್ದೇಶಕರು 
ಶ್ರೀ . ಮಲ್ಲಿಕಾರ್ಜುನ ನಾಯ್ಕ ಬಸವನ ಬಾಗೇವಾಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 

ನಿರ್ದೇಶಕರು 
ಶ್ರೀ . ರಾಜು ಬಸವಣ್ಣಪ್ಪಾ ತಳವಾರ ಸಾ : ಅಂಕೋಲ, ಗೋಕಾಕ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

ನಿರ್ದೇಶಕರು 


ಕ್ರ. ಸಂ . 


ಸ್ಥಾನ 


೦ , 


PR - 409 
SC -300 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಿ . ರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ -3 , 

ಸಮಾಜ ಕಲ್ಯಾಣ ಇಲಾಖೆ. 


WOMEN & CHILD DEVELOPMENT & EMPOWERMENT OF DIFFERENTLY ABLED AND SENIOR 

CITIZEN SECRETARIAT 

NOTIFICATION 
NO :WCD 348 PHP 2015 BENGALURU, DATED : 26- 04 - 2016, 
In exercise of the powers conferred under Sub -section (1) of section 32 of the Person with Disabilities (equal Opportunities , 
Protection of Rights and Full Participation ) Act 1995 , the Government of Karnataka hereby identifies the post specified in Col. 3 , 4 , & 5 
of the Scehedule below in respect of the category “ A & B ” Posts of the disable persons in Public Library Department. 

SCHEDULE-I 
Name of the 

Blindness or Low Hearing Loco motor Disability 
No . Department 

Vision 

Impairment of Cerebral palsy 
Public Library Chief Librarian ( LV ) | Chief Librarian Chief Librarian 
Department. 

( Group - B). (Group -B ) (OL , MW , CP ) (Group -B ) 


R .N .I. No . KARBIL /2001/47147 POSTAL REGN. No . RNP/KA/ BGS /2202/2014 - 16 
Licensed to post without prepayment WPP No . 297 


0928 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೧೬ , ೨೦೧೬ 


ಭಾಗ ೪ಎ 


NOTIFICATION 
In exercise of the powers conferred under Sub -section (1) of section 32 of the Person with Disabilities (equal Opportunities, 
Protection of Rights and Full Participation ) Act 1995 , the Government of Karnataka hereby identifies the post specified in Col . 3 , 4 , 5 , 6 , 
7 , 8 & 9 of the Sehedule below in respect of the category “ C & D ” Posts of the disable persons in Public Library Department. 

SCHEDULE -IL 
Name of the Low Leprosy | Hearing | Loco motor 

Mentally 
Blind 

Mentally III 
No. Department | Cured Impairment Disability 

Retarded 


SI. 


2 


5 


6 


7 


Public Library | 
Department. 


Librarian 
(Group -C ) 


Librarian 
(Group -C ) 


| Librarian 

(Group -C ) 


Librarian 
(Group -C ) 


Librarian 
(Group- C ) 


Public Library 
Department. 


Assistant 
Librarian 
(Group -C ) 


Assistant 
Librarian 
(Group - C ) 


Assistant 
Librarian 
(Group -C ) 


Assistant 
Librarian 
(Group -C ) 


Assistant 
Librarian 
(Group- C ) 


3 


Public Library 
Department. 


First 
Division 
Assistant 
(Group -C ) 


First 
Division 
Assistant 
(Group-C ) 


First 
Division 
Assistant 
(Group-C ) 


First 
Division 
Assistant 
(Group-C ) 


First Division 

Assistant 
(Group -C ) 


Librarian 
(OA , OL , OAL , 
& CP ) (Group - C ) 

Assistant 

Librarian 
(OA , OL , OAL , 
& CP )(Group -C ) 
First Division 

Assistant 
(OA, OL , BL , 
OAL , & CP ) 

(Group -C ) 
Second Division 

Assistant 
(OA, OL, BL , 
OAL , & CP) 

(Group -C ) 
Library Assistant 

(OA, OL, OAL , 
& CP) (Group -C ) 

Typist 
(OA, OL, 
OAL ,BL & CP) 

(Group -C ) 


4 


Public Library 
Department. 


Second 
Division 
Assistant 
(Group -C ) 


Second 
Division 
Assistant 
(Group -C) 


Second 
Division 
Assistant 
(Group -C ) 


Second 
Division 
Assistant 
(Group -C ) 


Second 
Division 
Assistant 
(Group -C ) 


5 


Public Library 
Department. 


Library 
Assistant 
(Group -C ) 

Typist 
(Group -C ) 


Library 
Assistant 
(Group -C ) 

Typist 
(Group -C ) 


Library 
Assistant 
(Group -C ) 

Typist 
(Group -C ) 


Library 
Assistant 
(Group -C ) 

Typist 
(Group -C ) 


Library 
Assistant 
(Group -C ) 

Typist 
(Group - C ) 


61 


Public Library 
Department. 


Driver (Group - C ) – Exempted . 


Public Library 
Department. 
Public Library 
Department. 


8 


Library 
Attender 
(Group -D ) 


Library 
Attender 
(Group -D ) 


Library 
Attender 
(Group - D ) 


Library 
Attender 
(Group -D ) 


Library 
Attender 
(Group -D ) 


Library 
Attender 
(Group - D ) 
MR (Mild ) 


Peon (Group 


Public Library 
Department. 


Peon 
(Group -D ) 


Peon 
(Group - D ) 


Peon 
(Group -D ) 


Peon 
(Group-D ) 


D ) 


Library Attender 
(OA, OL , OAL , 

BL & CP ) 
(Group - D ) 

Peon 
(Group - D ) 

(OA , OL , 
OAL ,BL & CP ) 
Watchman 

(Group-D ) 
(OA, OL , OAL , 

BL & CP ) 


Peon 
(Group -D ) 
MR (Mild ) 


Public Library 
Department. 


Watchman Watchman Watchman Watchman 
(Group-D ) (Group-D ) (Group -D ) (Group- D ) 


Watchman 
(Group- D ) 


Watchman 
(Group - D ) 
MR (Mild ) 


This Order is issued as per the DPAR Services Rules-I vide Order No. DPAR 273 SeNaNi 2013 Dated : 13-03- 2015. 
PR .-410 

By Order and in the name of the Governor of Karnataka , 
SC - 100 

JAYALAKSHMI 

Under Secretary to Government-2 , 
Department of Women & child Development & empowerment of 

Differently Abled and Senior Citizens. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


